ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಶ್ರವಾರ, ದಿನಾಂ೦ಕ:29 ನೇ ಜನವರಿ, 2021 


ಎನ್‌.ಆರ್‌.ಇ.ಜಿ.ಪಿ ಕಾರ್ಯಕ್ರಮದ ಬಗ್ಗೆ 
ಶ್ರೀ ಎಂ. ಎ. ಗೋಪಾಲಸ್ವಾಮಿ(ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ)- 


10 (144) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ - 


(ಅ) ಎನ್‌.ಆರ್‌.ಇ.ಜಿ.ಪಿ ಯೋಜನೆಯಡಿ ಕಳೆದ 3 ವರ್ಷಗಳಲ್ಲಿ ಹಾಸನ ಜಿಲ್ಲೆಗೆ ಬಿಡುಗಡೆಯಾದ 
ಅನುದಾನವೆಷ್ಟು; ಇದರಲ್ಲಿ ಖರ್ಚಾದ ಅನುದಾನವೆಷ್ಟು; (ತಾಲ್ಲೂಕುವಾರು ಪಂಚಾಯತಿವಾರು ವಿವರ 
ನೀಡುವುದು) 


(ಆ) ಈ ಯೋಜನೆಯಡಿ ಕಳೆದ 3 ವರ್ಷಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಯಾವ ಯಾವ ಕಾಮಗಾರಿಗಳನ್ನು 
ಕೈಗೊಳ್ಳಲಾಗಿದೆ; ಹಾಗೂ ಈ ಕಾಮಗಾರಿಗಳಿಗಾಗಿ ಎಷ್ಟು ವೆಚ್ಚ ಮಾಡಲಾಗಿದೆ ಹಾಗೂ ಎಷ್ಟು ಜನರಿಗೆ 
ಉದ್ಯೋಗ ಕಲ್ಪಿಸಲಾಗಿದೆ; (ತಾಲ್ಲೂಕುವಾರು ಪ೦ಚಾಯತಿವಾರು ವಿವರ ನೀಡುವುದು) 


(ಇ) ಸದರಿ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾದ ಕಾಮಗಾರಿಗಳ ನಿಗಾವಹಿಸಲು ಯಾವ ಇಲಾಖೆಯ 
ಅಭಿಯಂತರರಿಗೆ ಜವಾಬ್ದಾರಿ ವಹಿಸಲಾಗಿದೆ ; ಕಳಪೆ ಗುಣಮಟ್ಟಿದ ಕಾಮಗಾರಿಗಳನ್ನು ಮಾಡಿದ್ದಲ್ಲಿ 
ಸಂಬಂಧಪಟ್ಟಿ ಅಭಿಯಂತರರ ವಿರುದ್ದ ಯಾವ ಕ್ರಮ ವಹಿಸಲಾಗುವುದು; ಹಾಸನ ಜಿಲ್ಲೆಯಲ್ಲಿ ಅಂತಹ 
ಪ್ರಕರಣಗಳು ನಡೆದಿವೆಯೆಳ; (ವಿವರ ನೀಡುವುದು) 


(ಈ) ಎನ್‌.ಆರ್‌.ಇ.ಜಿ.ಪಿ ಯೋಜನೆಯನ್ನು ಪ್ರಸ್ತುತ ಮುಂದುವರೆಸಲಾಗುತ್ತಿದೆಯೇ? (ಮಾಹಿತಿ 
ನೀಡುವುದು) 


